ಲಿಖಿತ ಮೂಲಕ ಉತ್ತರಿಸುವ ಕರ್ನಾಟಕ ವಿಧಾನ ಪರಿಷತು 
ನೂರ ಮೂವತ್ತೆಂಟನೆಯ ಅಧಿವೇಶನ 
ಗುರುವಾರ, ದಿನಾಂಕ: 18ನೇ ಜುಲೈ, 2019 
ಕೊಡಗು ಜಿಲ್ಲೆಯಲ್ಲಿನ ಮರಳು ಗಣಿಗಾರಿಕೆಯಲ್ಲಿನ 
ಗೊಂದಲದ ಬಗ್ಗೆ 
ಶ್ರೀ ಎಂ.ಪಿ. ಸುನೀಲ್‌ ಸುಬ್ರಮಣಿ (ಸ್ಥಳೀಯ ಸಂಸ್ಥೆಗಳ ಕ್ಷೇತ್ರ):- 
343 (364) ಮಾನ್ಯ ಗಣಿ ಮತ್ತು ಭೂವಿಜ್ಞಾನ ಸಚಿವರು ಈ ವಿಷಯಗಳನ್ನು ದಯವಿಟ್ಟು ತಿಳಿಸುವರೆ:- 
(ಅ) ಕೊಡಗು ಜಿಲ್ಲೆಯಲ್ಲಿ ನದಿಯ ಮರಳನ್ನು ಸಾರ್ವಜನಿಕರಿಗೆ ನೀಡಲು ಮರಳು ಯಾರ್ಡ್‌ಗಳನ್ನು ಮಾಡಿ ಟೆಂಡರ್‌ 
ನೀಡಲಾಗಿದೆಯೇ ; ಇದ್ದಲ್ಲಿ ಅವುಗಳ ಹೆಸರಿನೊಂದಿಗೆ ವಿವರ ನೀಡುವುದು ; 
(ಆ) ಜಿಲ್ಲೆಯಲ್ಲಿನ ಸಾರ್ವಜನಿಕ ಮತ್ತು ಸರ್ಕಾರಿ ಕಾಮಗಾರಿಗಳನ್ನು ನಡೆಸಲು ಮರಳನ್ನು ಎಲ್ಲಿಂದ ಮತ್ತು ಯಾವ ರೀತಿಯಲ್ಲಿ 
ಒದಗಿಸಲಾಗುತ್ತಿದೆ ; 


(ಇ) ಈ ಮರಳು ಗಣಿಗಾರಿಕೆ ಮಾಡಲು ಇರುವ ಷರತ್ತು! ನಿಬಂಧನೆಗಳೇನು ? (ವಿವರ ನೀಡುವುದು) 


